ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


(B.D.S) ಮತ್ತು (B.AM.S) ಕೋರ್ಸು ಮಾಡಿದ ವಿದ್ಯಾರ್ಥಿಗಳ ಬಗ್ಗೆ 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
1445 (1740) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ :- 


(ಅ) B.D.S. ಮತ್ತು B.A. ಕೋರ್ಸು ಮಾಡಿದ ವಿದ್ಯಾರ್ಥಿಗಳು ಖ..B.S. ಗೆ ಪ್ರವೇಶ ಪಡೆಯಲು 
ಅನುಮತಿ ನೀಡಲಾಗುತ್ತಿದೆ ಎ೦ಬ ನಿಯಮವೇನಾದರೂ ಇಲಾಖೆಯ ಮುಂದಿದೆಯೇ; ಈ ಬಗ್ಗೆ 
ಸರ್ಕಾರದ ನಿಲುವೇನು ; (ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ 8.೦.5. ಸೀಟಿಗಳು ಖಾಲಿ ಇದೆ ಎಂಬ ವರದಿಗಳಿರುವುದು ನಿಜವೇ; ಕಾರಣಗಳೇನು; ಈ 
ಬಗ್ಗೆ ಇಲಾಖೆ ಮುಂದಿರುವ ಕ್ರಮವೇನು ; 


(ಇ) ರಾಜ್ಯದಲ್ಲಿ 8.೦.5. ಕಾಲೇಜುಗಳಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದೆಯೇ ; (ವಿವರ ನೀಡುವುದು) 


(ಈ) 2018-19 ಮತ್ತು 2019-2020ರಲ್ಲಿ ್ಬ.B.B.S. ಕಾಲೇಜು ಮತ್ತು ಔ.D.S. ಕಾಲೇಜುಗಳ ಸ್ಥಾಪನೆಗೆ 
ಇಲಾಖೆಯ ಮುಂದೆ ಎಷ್ಟು ಅರ್ಜಿಗಳು ಬಂದಿರುತ್ತವೆ? (ವಿವರ ನೀಡುವುದು) 


